ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಐದನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಬುಧವಾರ, ದಿನಾಂಕ 17ನೇ ಡಿಸೆ೦ಬರ್‌, 2೨೦14 
(ಸಮಯ: ಬೆಳಗ್ಗೆ 1.೦೦ ಗಂಟಿಗೆ) 


1. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ದೆ ಅಲ್ಪ ಕಾಲಾವಧಿ ಚರ್ಚೆ 


ಉತ್ತರ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಮುಂದುವರೆದ 
ಚರ್ಚೆ ಹಾಗೂ ಸರ್ಕಾರದ ಉತ್ತರ. 


2. ಪ್ರಶ್ನೋತ್ತರ 


ಅ) ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳು ಏಳನೇ ಪಟ್ಟ 


ಆ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಏಳನೇ ಪಟ್ಟ 


3.ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು:- 


ಭಾರತ ಸಂವಿಧಾನದ 151(2)ನೇ ಅನುಚ್ಛೇದದ ಮೇರೆಗೆ 31ನೇ ಮಾರ್ಚ್‌ 2೦1೦ಕ್ಕೆ 
ಕೊನೆಗೊ೦ಡ ವರ್ಷಕ್ಕೆ ಭಾರತದ ಲೆಕ್ಕಸಿಯಂತ್ರಕರು ಮತ್ತು ಮಹಾಲೆಕ್ಷಪರಿಶೋಧಕರು 
ನೀಡಿರುವ ಕರ್ನಾಟಕ ಗೃಹಮಂಡಳಯಂದ ಭೂಸ್ವಾಧೀನ ಮತ್ತು ಅಭಿವೃದ್ಧಿ ಹಾಗೂ 
ನಿವೇಶನಗಳ/ಮನೆಗಳ/ಫ್ಲಾಟ್‌ಗಳ ಹಂಚಿಕೆಯ ಮೇಲಅನ ಕಾರ್ಯನಿರ್ವಹಣಾ 
ಲೆಕ್ಕಪರಿಶೋಧನೆ ವರದಿ(ಸಂಖ್ಯೆ-6)ಯನ್ನು ಮಂಡಿಸುವುದು. 


4 . ವಿತ್ತೀಯ ಕಾರ್ಯಕಲಾಪಗಳು 


ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿಗಳು) ಅವರು 2೦14-15ನೇ ಸಾಅನ ಪೂರಕ 
ಅಂದಾಜುಗಳನ್ನು (ಎರಡನೇ ಕಂತು) ಮಂಡಿಸುವುದು. 


ಪು.ತಿ.ನೋ,., 


ತ್ತ 


5. ಶಾಸನ ರಚನೆ 
ವಿಧೇಯಕವನ್ನು ಪರ್ಯಾಲೋಜಿಸುವುದು ಹಾಗೂ ಅಂಗೀಕರಿಸುವುದು 


1. ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ (ತಿದ್ದುಪಡಿ) ವಿಧೇಯಕ, 2೦14 
ಶ್ರೀ ಅ.ಜ.ಜಯಚಂದ್ರ (ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಹಾಗೂ ಸಂಸದೀಯ 


ವ್ಯವಹಾರಗಳು, ಶಾಸನ ರಚನೆ,ಪಶುಸ೦ಗೋಪನೆ ಮತ್ತು ಮುಖರಾಯಿ ಸಚಿವರು) ಅವರು:- 
ಅ) 5೦14ನೇ ಸಾಅನ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ 


(ತಿದ್ದುಪಡಿ) ವಿಧೇಯಕವನ್ನು ಪರ್ಯಾಲೋಜಚಿಸಬೇಕೆ೦ದು ಸೂಚಿಸುವುದು; 
ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


6. ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಬಸವರಾಜ ಬೊಮ್ಮಾಯಿ, ಕೆ.ಜ.ಬೋಪಯ್ಯ, 
ಸಿ.ಟಿ.ರವಿ, ವಿ.ಸುನೀಲ್‌ಕುಮಾರ್‌ ಹಾಗೂ ಇತರರು ಪಶ್ಚಿಮ ಘಟ್ಟಗಳ ಸ೦ರಕ್ಷಣೆ ಕುರಿತು 
ಡಾ| ಕಸ್ತೂರಿ ರಂಗನ್‌ ನೀಡಿರುವ ವರದಿ ಅನುಷ್ಠಾನದಿಂದಾಗಿ ಪಶ್ಚಿಮ ಫಟ್ಟಗಳಗೆ 
ಹೊಂದಿಕೊಂಡಿರುವ ಜಲ್ಲೆಗಳ ಜನರಿಗೆ ಅನ್ಯಾಯವಾಗದಂತೆ ಅವರನ್ನು ಒಕ್ಶಲೆಟ್ಟಸದಂತೆ 
ತಡೆಯಲು ಸರ್ಕಾರ ಕೈಗೊಂಡಿರುವ ಕ್ರಮಗಳ ಏಗ್ಗೆ ಚರ್ಚೆ. 

. ಶ್ರೀಯುತರುಗಳಾದ ಕೆ.ಎಂ.ಶಿವಆ೦ಗೇಗೌಡ, ವೈ.ಎನ್‌. ರುದ್ರೇಶ್‌ಗೌಡ ಮತ್ತು ಹೆಚ್‌.ಡಿ. 
ಕುಮಾರಸ್ವಾಮಿ ಅವರುಗಳು ರಾಜ್ಯದ ಬಹುಹಳ್ಳ ಕುಡಿಯುವ ನೀರಿನ ಡಿಜಒಟ 
ವ್ಯವಸ್ಥೆಯಲ್ಲ ಅರಸೀಕೆರೆ ತಾಲ್ಲೂಕಿನ 477 ಹಳ್ಳಗಳಗೆ ಟೆಂಡರ್‌ ಪ್ರಕ್ರಿಯೆ ಹಾಗೂ ಶಂಕು 
ಸ್ಥಾಪನೆ ಮುಗಿದಿದ್ದರೂ ಕಾರ್ಯರೂಪಕ್ಕೆ ಬಾರದಿರುವ ಬಗ್ಗೆ ಚರ್ಚೆ. 

. ಶ್ರೀಯುತರುಗಳಾದ. ಕೆ.ಆರ್‌. ರಮೇಶಕುಮಾರ್‌.ಎಂ.ಕೃಷ್ಣಾರೆಡ್ಡಿ ಡಾ||. ಕೆ.ಸುಧಾಕರ 
ಹಾಗೂ ಇತರರು ಕೋಲಾರ, ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ 
ಜಲ್ಲೆಗಳಲ್ಲ ಪ್ರಸ್ತುತ ತಲೆದೋರಿರುವ ಕುಡಿಯುವ ನೀರಿನ ಅಭಾವದ ಬಗ್ಗೆ ಚರ್ಚೆ. 

. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ, ವೈ.ಎಸ್‌.ವಿ. ದತ್ತಾ, ಹೆಚ್‌.ಡಿ.ರೇವಣ್ಣ, 
ಎನ್‌.ಚಲುವರಾಯಸ್ವಾಮಿ,  ಕೆ.ಎಂ.ಶಿವಅಂಗೇಗೌಡ ಹಾಗೂ ಇತರರು ಮರಳು 
ಗಣಿಗಾರಿಕೆ ಕಾಯ್ದೆ ರಾಜ್ಯದಲ್ಲಿ ಹಾರಿಯಲ್ಲದ್ದರೂ ಸಹ ಅಕ್ರಮ ಮರಳು ಗಣಿಗಾರಿಕೆ 
ಅವ್ಯಾಹತವಾಗಿ ನಡೆಯುತ್ತಿರುವುದರಿಂದ ರಾಜ್ಯದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂ.ಗಳ 
ನಷ್ಟವಾಗುತ್ತಿರುವ ಬಣ್ಣಿ ಚರ್ಚೆ. 


ಮತು 
ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಆರ್‌. ಅಶೋಕ್‌, ಬಸವರಾಜ ಬೊಮ್ಮಾಯಿ, 
ಗೋವಿಂದ ಎಂ.ಕಾರಜೋಳ, ಎಸ್‌. ಸುರೇಶಕುಮಾರ್‌, ಸಿ.ಟಿ.ರವಿ, ಹಾಗೂ ಇತರರು 
ರಾಜ್ಯದಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಹೆಚ್ಚಾಗಿದ್ದು ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ 
ನಷ್ಟವುಂಬಾಗುತ್ತಿರುವ ಹಾಗೂ ಕೆರೆಗಳು ಬತ್ತಿ ಹೋಗುತ್ತಿರುವ ಬಗ್ಗೆ ಚರ್ಚೆ. 


ಪು.ತಿ.ನೋ,, 


. ಶ್ರೀಯುತರುಗಳಾದ ಬ. ಸುರೇಶ್‌ಗೌಡ, ಪಿ.ಎಂ. ಸುಧಾಕರಲಾಲ್‌ ಮತ್ತು ಎಸ್‌.ಆರ್‌. 
ವಿಶ್ವನಾಥ ಹಾಗೂ ಇತರರು ತುಮಕೂರು ಮಹಾನಗರ ಪಾಲಅಕೆಯ ತುಮಕೂರು 
ತಾಲ್ಲೂಕಿನ ಬಳ್ಳಾರಿ ಹೋಬಳಯ ಅಜ್ಞಗೊಂ೦ಡಹಳ್ಲ ಗ್ರಾಮದ ಸರ್ವೆ ನಂಬರ 56/2. 
57,59.60,63/1 ಜಮೀನುಗಳಲ್ಲಿ ಕಾನೂನು ಮತ್ತು ನಿಯಾಮವಳ ಉಲ್ಲಂಘಿಸಿ ಕಸ 
ಸ೦ಗ್ರಹಣೆ ಮಾಡಲು ಪ್ರಾರಂಭಿಸಿರುವ ಬಗ್ಗೆ ಚರ್ಚೆ. 


7. ಗಮನ ಸೆಳೆಯುವ ಸೂಚನೆಗಳು 


. ಶ್ರೀ ಹೆಚ್‌.ಡಿ. ರೇವಣ್ಣ ಅವರು ಹಾಸನ ಜಲ್ಲೆಯ ಚನ್ನರಾಯಪಟ್ಟಣ ತಾಲ್ಲೂಕು 
ದ೦ಡಿಗನಹಳ್ಳೆ. ಹೋಬಳ. ಕಾಚೇನಹಳ್ಳಿ ಏತ ನೀರಾವರಿ ಯೋಜನೆಯು 
ಕುಂಠಿತಗೊ೦ಡಿರುವ ಬಗ್ಗೆ ಮಾನ್ಯ ಛಾರೀ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ 
ಸೆಳೆಯುವುದು. 
. ಶ್ರೀ ಎನ್‌. ಚಲುವರಾಯಸ್ವಾಮಿ ಅವರು ಬೆಂಗಳೂರು-ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 
48ರಲ್ಲ ನಾಗಮಂಗಲ ತಾಲ್ಲೂಕಿನ ಕದಬಹಳ್ಳ ಬಳ ಅಂಡರ್‌ಪಾಸ್‌ ಮತ್ತು ಸವೀಸ್‌ 
ರಸ್ತೆ ನಿರ್ಮಿಸುವ ಬಗ್ಗೆ ಹಾಗೂ ಬೆಳ್ಳೂರು ಕ್ರಾಸ್‌ ನ೦ತರ ಟೋಲ್‌ ಪ್ಲಾಜಾವನ್ನು 
ನಿರ್ಮಿಸುವುದರ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ ಸೆಳೆಯುವುದು. 
- ಶ್ರೀ ಬ.ಜ. ನಿಂಗಯ್ಯ ಅವರು ಮೂಡಿಗೆರೆ ತಾಲ್ಲೂಕು, ಬಣಕಲ್‌ ಹೋಬಳಯ ಹೆಚ್‌.ಕೆ.ಜ 
ರಸ್ತೆಯು ಮಳೆಗಾಲದಲ್ಲ ಹರಿದುಹೋಗುವ ಭಾರಿ ನೀರಿನಿಂದಾಗಿ ಕುಸಿದಿರುವ ಬಗ್ಗೆ 
ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 
. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ಖಾಸಗಿ ಅನುದಾನಿತ ಪದವಿಪೂರ್ವ 
ಕಾಲೇಜುಗಳ ಜೆ.ಓ.ಸಿ ಕೋರ್ಸ್‌ಗಳಲ್ಲ ಕೃಷಿ ವಿಷಯಕ್ಕೆ ಸಂಬಂಧಿಸಿದ ಕೋರ್ಸ್‌ಗಳಲ್ಲ 
ಉಪನ್ಯಾಸಕರಾಗಿ ಸೇವೆ ಸಲ್ಪಸಿರುವ ಜ.ಎಸ್‌ಸಿ., (ಕೃಷಿ) ಹಾಗೂ ಬ.ಎಸ್‌ಸಿ., (ಕೃಷಿ 
ಮಾರುಕಟ್ಟೆ) ಪದವೀಧರರಿಗೆ ವಿದ್ಯಾರ್ಹತೆಗೆ ತಕ್ಕಂತೆ ಸೂಕ್ತ ಹುದ್ದೆಗಳನ್ನು ನೇಮಕಾತಿ 
ಮಾಡುವ ಬಗ್ಗೆ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 
. ಶ್ರೀ ಅರಖ್ಯೆಲ್‌ ಶಿವರಾಂ ಹೆಬ್ಬಾರ್‌ ಅವರು ಹಾಲಕ್ಕಿಗೌಡ, ಕರಿಜಾಲುಗೌಡ, ಕುಣಜ ಮತ್ತು 
ದನಗಾರಗೌಆ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಗೆ ಸೇರಿಸುವ ಬಗ್ಗೆ ಸಮಾಜ 
ಕಲ್ಯಾಣ ಹಾಗೂ ಹಿ೦ಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಳೆಯುವುದು. 
. ಶ್ರೀ ಕೆ.ಜ. ಬೋಪಯ್ಯ ಅವರು ಕೊಡಗು ಜಲ್ಲಾ ಪಂಚಾಯತಿಯಲ್ಲಿ ಖಾಆಯುರುವ 
ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ಮತ್ತು ಇತರೆ ಹುದ್ದೆಗಳನ್ನು ಭರ್ತಿ ಮಾಡುವ 
ಬಗ್ಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 
. ಶ್ರೀ ಸಂಜಯ ಚ. ಪಾಟೀಲ್‌ ಅವರು ಎರಡು ವರ್ಷಗಳ ಹಿಂದೆ ಬೆಳಗಾವಿ ತಾಲ್ಲೂಕಿನ 
ಸುಮಾರು ಹತ್ತು ಹಳ್ಳಗಳಲ್ಲ ಭೂಮಿ ಮರುಮಾಪನೆಯಾಗಿದ್ದು, ರೈತರಿಗೆ ಉತಾರ 
ವಿತರಿಸದಿರುವ ಹಾಗೂ ಹದ್ದು-ಬಸ್ಟಿ ಗುರುತಿಸಿಕೊಡುವ ಬಗ್ಗೆ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

ಪು.ತಿ.ನೋ., 


ಬತ್ತ 


. ಶ್ರೀ ಕೆ.ಬ. ಪ್ರಸನ್ನಕುಮಾರ್‌ ಅವರು ಶಿವಮೊಗ್ಗ ಸಗರ ವಿಮಾನ ನಿಲ್ದಾಣ 


ಕಾಮಗಾರಿಯು ನಿಂತು ಹೋಗಿರುವ ಬಗ್ಗೆ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಹಾಗೂ 
ವಾರ್ತಾ ಮತ್ತು ಹಜ್‌ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಕೆ.ಬ. ಕೋಳವಾಡ್‌ ಅವರು ರಾಣಿಬೆನ್ನೂರು ನಗರ ಸಭೆ ಆಸ್ತಿಯನ್ನು ನೆಹರು 


ಮಾರ್ಕೆಟ್‌ ಸಂಘದವರಿಗೆ ಕಲ್ಯಾಣ ಮಂಟಪ ಕಟ್ಟಲು ನೀಡಿದ್ದು, ಕರಾರಿನ ಪ್ರಕಾರ ಸದರಿ 
ಕಟ್ಟಡವನ್ನು ನಗರಸಭೆ ವಶಕ್ಥೆ ತೆಗೆದುಕೊಳ್ಳದಿರುವ ಬಗ್ಗೆ ಪೌರಾಡಳತ, ಸ್ಥಳೀಯ 
ಸಂಸ್ಥೆಗಳು. ಸಾರ್ವಜನಿಕ ಉದ್ದಿಮೆಗಳ ಡೊ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ 
ಸಚಿವರ ಗಮನ ಸೆಳೆಯುವುದು. 


10.ಡಾ॥ ರಫೀಕ್‌ ಅಹ್ಮದ್‌ ಅವರು ತುಮಕೂರು ಸಗರದ ಜಯನಗರ ಬಡಾವಣೆಯಲ್ಲ 


ಶ್ರೀ ಐ.ಐ. *ಮ್ಮನಕಣ್ಣ ಅ 


ಹೊಸ ಪೊಲೀಸ್‌ ಠಾಣೆಯನ್ನು ಸ್ಥಾಪಿಸುವ ಬಗ್ಗೆ ಗೃಹ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ರಾಮಕೃಷ್ಣ ಶಿ ದೊಡ್ಡಮನಿ ಅವರು ಶಿರಹಣ್ಟ ಕ್ಷೇತ್ರದ ಹಮ್ಮಿಗಿ ಗ್ರಾಮದ 61 


ಬಡಕುಟು೦ಬಗಳಗೆ ಆಹಾರ ಪಡಿತರ ಜೀಟಗಳು ರದ್ದಾಗಿದ್ದು ಈವರೆಗೂ ಆಹಾರ ಪಡಿತರ 
ಚೀಟ ವಿತರಣೆಯಾಗದಿರುವ ಬಗ್ಗೆ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 


ಗ್ರಾಹಕರ ವ್ಯ ವಹಾರಗಳ ರಾಜ್ಯ ಸಚಿವರ ಗಮನ ಸೆಳೆಯುವುದು. 
ಸರು ಸವದತ್ತಿಯ೦ದ ರಾಮದುರ್ಗ, ಕಾಕನೂರು ಮತ್ತು 


ಕುಳಗೇರಿ ಕ್ರಾಸ್‌ ಮಾರ್ಗವಾಗಿ ಪಟ್ಟದಕಲ್ಲು ವರೆಗಿನ ರಸ್ತೆಯನ್ನು ಕೆಶಿಪ್‌-2 
ಯೋಜನೆಯಡಿಯಲ್ಲ ಟೆಂಡರ್‌ ಮೂಲಕ ೭೦1೭ರಲ್ಲ ಕೈಗೊಂಡ ಕಾಮಗಾರಿಯು 
ಇದುವರೆವಿಗೂ ಪೂರ್ಣಗೊಳಸದಿರುವ ಬಗ್ಗೆ ಲೋಕೋಪಯೋಗಿ ಸಚಿವರ ಗಮನ 
ಸೆಳೆಯುವುದು. 


ಶ್ರೀ ಐ.ವೈ. ರಾಘವೇಂದ್ರ ಅವರು ರಾಜ್ಯದಲ್ಲ ಬಿ.ಪಿ.ಎಲ್‌. ಐ.ಪಿ.ಎಲ್‌ ಹಾಗೂ 


ಅಂತ್ಯೋದಯ ಪಡಿತರ ಚೀಟಗೆ ಅರ್ಜ ಸಲ್ಲಸಲು ತಾಂತ್ರಿಕ ತೊ೦ದರೆಯಾಗುತ್ತಿರುವ 
ಬಗ್ಗೆ ಹಾಗೂ ಅನೇಕ ಐ.ಪಿ.ಎಲ್‌ ಕಾರ್ಡುಗಳನ್ನು ವಜಾಗೊಳಸಿರುವ ಬಗ್ಗೆ ಆಹಾರ ಮತ್ತು 
ನಾಗರೀಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


.ಶ್ರೀ ಗುರು ಪಾಟೀಲ್‌ ಶಿರವಾಳ ಅವರು ಶಹಪುರ ಕ್ಷೇತ್ರದ ಸುರಪುರ ತಾಲ್ಲೂಕಿನ ಏಪೂರ 


ಗ್ರಾಮದ ಸರ್ವೆ ನಂಬರ 115ರಲ್ಲಿ 193 ಎಕರೆ ಜಮೀನಿನಲ್ಲಿ ಸುಮಾರು ವರ್ಷಗಳಂದ 
ಸಾಗುವಳ ಮಾಡುತ್ತಿದ್ದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತ 
ಪಂಗಡಕ್ಕೆ ಸೇರಿದವರನ್ನು ಅಕ್ರಮವಾಗಿ ಜಮೀನಿನಿಂದ ಹೊರ ಹಾಕುತ್ತಿರುವ ಬಗ್ಗೆ ಅರಣ್ಯ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಪಿ.ರಾಜೀವ್‌ ಅವರು ರಾಜ್ಯದ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ 


ಬಿ.ಪಿ.ಎಲ್‌ ಕಾರ್ಡ್‌ ನೀಡುವ ಬಗ್ಗೆ ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ 
ಗ್ರಾಹಕರ ವ್ಯವಹಾರಗಳ ಸ ಸಚಿವರ ಗಮನ ಸೆಳೆಯುವುದು. 


.ಶ್ರೀ ಮಲ್ಲಕಾರ್ಜುನ ಎಸ್‌. ಖೂಖಾ ಅವರು ಖದರ್‌ ಜಲ್ಲೆ ಬಸವ ಕಲ್ಯಾಣ ತಾಲ್ಲೂಕಿನ 


ರಾಷ್ಟ್ರೀಯ ಹೆದ್ದಾರಿ ೨ರ ಸಸ್ತಾಪುರದಿಂದ ಬಸ ಸವಕಲ್ಯಾಣ ನಗರಕ್ಕೆ ಸಂಪರ್ಕಿಸುವ ಮುಖ್ಯ 
ರಸ್ತೆಯಲ್ಲ ರಸ್ತೆಗೆ ಹೊಂದಿಕೊಂಡಂತೆ ಅನಧಿಕೃತ ಕಟ್ಟಡಗಳು” ನಿರ್ಮಾಣವಾಗುತ್ತಿರುವ 
ಬಗ್ಗೆ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, ಸಾವ ಜನಿಕ ಉದ್ದಿಮೆಗಳ ಹಾಗೂ 
ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ., 


ವಗ ಸ 


17.ಶ್ರೀ ಅಶೋಕ ಖೇಣಿ ಅವರು ಜೀದರ್‌ ತಾಲ್ಲೂಕು ಚಟ್ನಹಳ್ಳಿ ಗ್ರಾಮದ ರೈತರುಗಳ 
ಸುಮಾರು ಒಂದು ಸಾವಿರ ಎಕರೆ ಭೂಮಿಯನ್ನು ಕಾನೂನು ಬಾಹಿರವಾಗಿ ಆರ್‌.ಟ.ಸಿಯ 
ವಕ್ಸ್‌ ಮ೦ಡಳಯ ಹೆಸರಿಗೆ ನಮೂದು ಮಾಡಿರುವ ಬಗ್ಗೆ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 

18. ಶ್ರೀಯುತರುಗಳಾದ ಸಿ.ಎನ್‌.ಬಾಲಕೃಷ್ಣ, ಹೆಚ್‌.ಡಿ. ರೇವಣ್ಣ, ಎ.ಬ. ರಮೇಶ್‌ 
ಬಂಡಿಸಿದ್ದೇಗೌಡ, ಪಿ.ಎಂ. ಸುಧಾಕರಲಾಲ್‌ ಹಾಗೂ ಇತರರು ರಾಜ್ಯದಲ್ಲ ಸರ್ಕಾರಿ 
ಪಶುವೈದ್ಯಕೀಯ ಕಾಲೇಜುಗಳನ್ನು ಪ್ರಾರಂಭಿಸುವ ಬಗ್ಗೆ ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳು ಹಾಗೂ ಸಸಯ ವ್ಯವಹಾರಗಳು, ಶಾಸನ ರಚನೆ ಮತ್ತು 

ಪಶುಸ ೦ಗೋಪನೆ ಹಾಗೂ ಮುಜರಾಯಂ ಸಚಿವರ ಗಮನ ಸೆಳೆಯುವುದು. 


19.ಶ್ರೀ ಕೆ.ಎಂ. ತಿಮ್ಮರಾಯಪ್ಪ ಅವರು ತುಮಕೂರು ಜಲ್ಲೆ ಪಾವಗಡ ತಾಲ್ಲೂಕಿನಾದ್ಯ೦ತ 
ಕಳೆದ ಒಂದು ವಾರದಿಂದ ವಿದ್ಯುತ್ತನ್ನು ಸ್ಥಗಿತಗೊಳಸಿದ್ದು ಹಾಗೂ ನಿರಂತರ ಜ್ಯೋತಿ 
ಯೋಜನೆಯು ಕೂಡಾ ಇಲ್ಲದಿರುವುದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಗೆ ಮತ್ತು 


ಸಾರ್ವಜನಿಕರಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಇಂಧನ ಸಚಿವರ ಗಮನ ಸೆಳೆಯುವುದು. 
2೦. ಶ್ರೀ ಪ್ರಮೋದ್‌ ಮಧ್ವರಾಜ್‌ ಅವರು ಉಡುಪಿ ವಿಧಾನ ಸಭಾ ಕ್ಷೇತ್ರದಲ್ಲಿ ಆಧಾರ ಕಾರ್ಡ 


ವಿತರಿಸುವ ಕೇಂದ್ರವು ಕೇವಲ ಒಂಡೇ ಇರುವುದರಿಂದ ಸಾರ್ವಜನಿಕರಿಗೆ 
ತೊ೦ದರೆಯಾಗುತ್ತಿರುವ ಬಣ್ಣ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 
21.ಶ್ರೀ ಎ.ಮ೦ಜು ಅವರು ಸರ್ಕಾರ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ 
ನೇಮಕಾತಿ ಮಾಡಿಕೊಳ್ಳುವ ಸಂದರ್ಭದಲ್ಲ ಅರ್ಜಿಯೊಂದಿಗೆ ಅಗತ್ಯ ಮೀಸಲಾತಿ 
ಪ್ರಮಾಣ ಪತ್ರಗಳನ್ನು ಸಲ್ಲಸಿರುವಂತಹ ಅಭ್ಯರ್ಥಿಯು ವ್ಯಕ್ತಿತ್ವ ಪರೀಕ್ಷೆ ಅಥವಾ 
ದಾಖಲಾತಿ ಪರಿಶೀಲನೆಯ ದಿನಾಂಕದಂದು ಆಕಸ್ಕಿಕ ಅಥವಾ ಅನಿವಾರ್ಯ 
ಕಾರಣಗಳ೦ದ ಮೀಸಲಾತಿಯ ಮೂಲ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸಲು 
ಸಾಧ್ಯವಾಗದಿದ್ದ ಸಂದರ್ಭದಲ್ಲ ಅಂತಹ ಅಭ್ಯರ್ಥಿಗಳಗೆ ಮೀಸಲಾತಿಯನ್ನು ನೀಡದೆ 
ಅನ್ಯಾಯವಾಗುತ್ತಿರುವ ಬಗ್ಗೆ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 
2೨. ಶ್ರೀ ಗೋವಿಂದ ಎಂ. ಕಾರಜೋಳ ಅವರು ಕರ್ನಾಟಕ ಲೋಕಸೇವಾ ಆಯೋಗದಲ್ಲ 
ಒಟ್ಟು 14 ಸದಸ್ಯರನ್ನು ನೇಮಕ ಮಾಡಲು ಅವಕಾಶವಿದ್ದು 
ಹೈದರಾಬಾದ್‌-ಕರ್ನಾಟಕದಿ೦ದ ಒಬ್ಬ ಸದಸ್ಯರನ್ನು ನೇಮಕ ಮಾಡಿಲ್ಲದಿರುವ ಬಗ್ಗೆ 
ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 
23. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಬೆಂಗಳೂರು ಗ್ರಾಮಾಂತರ ಜಲ್ಲೆ ಹೊಸಕೋಟಿ 
ತಾಲ್ಲೂಕು ನಂದಗುಡಿ ಹೋಬಳ ಚೊಕ್ಟಸ೦ದ್ರ ಗ್ರಾಮದ ಸರ್ವೆ ನಂಬರ 77ರ ಸರ್ಕಾರಿ 
ಗೋಮಾಳದಲ್ಲ ರೈತರಿಗೆ ಜಮೀನು ಮ೦ಜೂರು ಮಾಡಿದ್ದರೂ ಮೂಲ ದಾಖಲೆಗಳನ್ನು 
ತಿದ್ದಿ ಮೂಲ ಮಂಜೂರುದಾರರಿಗೆ ಅನ್ಯಾಯವಾಗಿರುವ ಬಗ್ಗೆ ಕಂದಾಯ ಸಜವರ ಗಮನ 
ಸೆಳೆಯುವುದು. 
24. ಕ್ರೀ ಕೆ.ಎಂ. ಶಿವಅಂಗೇಗೌಡ ಅವರು ರಾಗಿ ಮತ್ತು ಮೆಕ್ಕೆ ಜೋಳದ ಬೆಲೆ ಕುಸಿದಿದ್ದು 
ಸರಿಯಾದ ಬೆಂಬಲ ಬೆಲೆಯನ್ನು ಘೋಷಿಸದೆ ರೈತರಿಗೆ eS ಬಗ್ಗೆ ಕೃಷಿ 
ರಾಜ್ಯ ಸಚಿವರ ಗಮನ ಸುರು 


ಪು.ತಿ.ನೋ., 


25. 


Raj M 


-6- 


ಶ್ರೀಯುತರುಗಳಾದ ಹೆಚ್‌.ಎಸ್‌. ಪ್ರಕಾಶ್‌, ಹೆಚ್‌.ಡಿ.ರೇವಣ್ಣ, ಬ.ಬ.ನಿಂಗಯ್ಯ ಹಾಗೂ 
ಇತರರು ಹಾಸನ ನಗರ ಸಭೆ ಆಯುಕ್ತರು ಈ ಹಿಂದೆ ದಾಂಡೇಲ, ಮಂಡ್ಯ, 
ಚಿಕ್ಕಮಗಳೂರು. ಮತ್ತು ಚಾಮರಾಜನಗರ ನಗರಸಭೆಗಳಲ್ಲ ಪೌರಾಯುಕ್ತರಾಗಿ 
ಕಾರ್ಯನಿರ್ವಹಿಸಿದ ಅವಧಿಯಲ್ಲ ಹಲವಾರು ಅಕ್ರಮ ಮತ್ತು ಕಾನೂನು ಖಾಹಿರ 
ಭ್ರಷ್ಟಾಚಾರ ಪ್ರಕರಣಗಳಲ್ಲ ಭಾಗಿಯಾಗಿದ್ದ ಬಗ್ಗೆ ಪೌರಾಡಳತ, ಸ್ಥಳೀಯ ಸಂಸ್ಥೆಗಳು, 
ಸಾರ್ವಜನಿಕ ಉದ್ದಿಮೆಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್‌ ಸಚಿವರ 
ಗಮನ ಸೆಳೆಯುವುದು. 


| 8. ಅರ್ಥ ಗಂಟಿ ಕಾಲಾವಧಿ ಚರ್ಚೆ | 


ಶ್ರೀ ಹೆಚ್‌.ಡಿ.ರೇವಣ್ಣ ಅವರು “ನಕಅ ದಾಖಲೆಗಳನ್ನು ನೀಡಿರುವ ಗುತ್ತಿಗೆದಾರರ 
ವಿರುದ್ಧ ಕ್ರಮ” ಬಗ್ದೆ ದಿನಾ೦ಕ:೦೨.1೨.೨೦14ರಂದು ಸದನದಲ್ಲ ಉತ್ತರಿಸುವ ಪ್ರಶ್ನೆಗಳ 
ಒಂದನೇ ಪಣ್ಟಯಲ್ಲನ ಪ್ರಶ್ನೆ ಸ೦ಖ್ಯೆ: ೦1158)ಕ್ಕೆ ಒದಗಿಸಿರುವ ಉತ್ತರಕ್ಕೆ 
ಸಂಬಂಧಿಸಿದಂತೆ ಅರ್ಧ ಗಂಟಿ ಕಾಲ ಚರ್ಚಿಸುವುದು. 


ಹಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(www.kar.nic.in/kla) 


